ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 19-03-2021 ಪ್ರಶ್ನೆ ಸಂಖ್ಯೆ: 1414 (1767) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದಕುಮಾರ್‌ ಅರಳಿ(ವಿಧಾನಸಭೆಯಿಂದಚುನಾಯಿತರಾದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 
ವಿಷಯ : ಬೀದರ್‌ ಜಿಲ್ಲೆಯ ಎನ್‌.ಇ.ಕೆ.ಎಸ್‌.ಆರ್‌.ಟಿ.ಸಿ ಯಲ್ಲಿ ಖಾಲಿ ಇರುವ ಹುದೆಗಳ ಕುರಿತು 
(ಅ) ಬೀದರ್‌ ಜಿಲ್ಲೆಯ ವಿಭಾಗದಲ್ಲಿ ಸಂಚಾರ ಮಾಡುತ್ತಿರುವ ಒಟ್ಟು ಬಸ್ಸುಗಳ 


ಸಂಖ್ಯೆ ಎಷ್ಟು; ಪ್ರಸ್ತುತ, ಕಾರ್ಯನಿರ್ಪಹಿಸುತ್ತಿರುವ ಒಟ್ಟಿ ಚಾಲಕ ಮತ್ತು 
ನಿರ್ವಾಹಕರ ಹುದ್ದೆಗಳು ಎಷ್ಟು; 


(ಆ) ಖಾಲಿ ಇರುವ ಹುದ್ದೆಗಳು ಎಷ್ಟು; ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(ಇ) ಬೀದರ್‌ ವಿಭಾಗದಲ್ಲಿ 8 ಲಕ್ಷ ಕಿ.ಮೀ ಓಡಿರುವ ಬಸ್ಸುಗಳ ಸಂಖ್ಯೆ ಎಷ್ಟು; 
(Running Period Buses) ಇವುಗಳನ್ನು ಸ್ಥಗಿತ ಮಾಡಿ ಹೊಸ ಬಸ್‌ ನೀಡುವ 
ಯೋಜನೆ ಸರ್ಕಾರದ ಮುಂದಿದೆಯೇ? 


